art1 


Kerala Gazette No. 31 dated 4th August 2020 . 


PART I 


Section iii 


सत्यमेवजयते 


Ox 


ಕೇರಳ ಸರಕಾರ 


ಕಾನೂನು 


ಶಾಸನ ರಚನೆ - ಇ ) ಇಲಾಖೆ 


ಅಧಿಸೂಚನೆ 


ನಂಬ್ರ 25297 } ಲೆಗ್ , ಇ 1 / 2017 / ಕಾನೂನು . 


ತಿರುವನಂತಪುರಂ , 


2018 ಏಪ್ರಿಲ್ 7 , 
1193 ಮೀನ 24 / 
1940 ಚೈತ್ರ 17. 


2018 ಏಪ್ರಿಲ್ 7 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ ಈ 
ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ , 


G 42 /2018 /GPC . 


25 


2 


2018 ರ 22 ನೇ ನಂಬ್ರ ಅಧ್ಯಾದೇಶ 
2018 ರ ಕೇರಳ ಉಚ್ಛ ನ್ಯಾಯಾಲಯ (ತಿದ್ದುಪಡಿ ) ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರು 
ಪ್ರಖ್ಯಾಪಿಸಿದುದು . 
1958 ರ ಕೇರಳ ಉಚ್ಛ ನ್ಯಾಯಾಲಯ ಅಧಿನಿಯಮವನ್ನು ಮತ್ತಷ್ಟು ತಿದ್ದುಪಡಿ 

ಮಾಡುವುದಕ್ಕಿರುವ 


ಒಂದು 


ಆಧ್ಯಾದೇಶ 
ಪೀಠಿಕೆ -2017 ರ ಕೇರಳ ಉಚ್ಛ ನ್ಯಾಯಾಲಯ ( ತಿದ್ದುಪಡಿ ) ಅಧ್ಯಾದೇಶ 
( 2017 ರ 30 ) ವನ್ನು 2017 ಡಿಸೆಂಬರ್ 14 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು 
ಪ್ರಖ್ಯಾಪಿಸಿದುದರಿಂದಲೂ 


2018 ಜನವರಿ 22 ನೇ ದಿನಾಂಕದಂದು ಆರಂಭವಾಗಿ 2018 ಫೆಬ್ರವರಿ 7 ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ವಿಧಾನಸಭೆಯ ಅಧಿವೇಶನ ಕಾಲದಲ್ಲಿ ಪ್ರಸ್ತುತ 
ಅಧ್ಯಾದೇಶಕ್ಕೆ ಬದಲಾಗಿ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ ಒಂದು 
ಮಸೂದೆಯನ್ನು 14 ನೇ ಕೇರಳ ವಿಧಾನಸಭೆಯ 87 ನೇ ನಂಬ್ರ ಮಸೂದೆಯಾಗಿ ಪ್ರಕಟಿಸಿದ್ದರೂ , 
ಅದನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ , 

ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಚಾಲ್ತಿಯಲ್ಲಿರಿಸುವುದಕ್ಕಾಗಿ 2018 ರ ಕೇರಳ 
ಉಚ್ಛ ನ್ಯಾಯಾಲಯ (ತಿದ್ದುಪಡಿ ) ಅಧ್ಯಾದೇಶ ( 2018 ರ 3 ) ವನ್ನು 2018 ಫೆಬ್ರವರಿ 12 ನೇ 
ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದುದರಿಂದಲೂ 

2018 ಫೆಬ್ರವರಿ 26 ನೇ ದಿನಾಂಕದಂದು ಆರಂಭವಾಗಿ 2018 ಏಪ್ರಿಲ್ 4 ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ವಿಧಾನಸಭೆಯ ಅಧಿವೇಶನ ಕಾಲದಲ್ಲಿ ಪ್ರಸ್ತುತ 
ಅಧ್ಯಾದೇಶಕ್ಕೆ ಬದಲಾಗಿ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ ಒಂದು 
ಮಸೂದೆಯನ್ನು 14 ನೇ ಕೇರಳ ವಿಧಾನಸಭೆಯ 113 ನೇ ನಂಬ್ರ ಮಸೂದೆಯಾಗಿ ಪ್ರಕಟಿಸಿದ್ದರೂ , 
ಅದನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ 


26 


3 


ಭಾರತ ಸಂವಿಧಾನದ 213 ನೇ ಅನುಚ್ಛೇದದ (2) ನೇ ಖಂಡದ ( ಎ ) ಉಪ- ಖಂಡದ 
ಪ್ರಕಾರ , 2018 ರ ಕೇರಳ ಉಚ್ಛ ನ್ಯಾಯಾಲಯ ( ತಿದ್ದುಪಡಿ ) ಅಧ್ಯಾದೇಶ ( 2018 ರ 3 ) ವು 
2018 ಏಪ್ರಿಲ್ 9 ನೇ ದಿನಾಂಕದಂದು ಜಾರಿಯಲ್ಲಿಲ್ಲದಾಗುವುದರಿಂದಲೂ 

ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಚಾಲ್ತಿಯಲ್ಲಿರಿಸದಿದ್ದಲ್ಲಿ ತೊಂದರೆಗಳು ಉಂಟಾಗ 


ಬಹುದಾದುದರಿಂದಲೂ 


1 . 


ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲು ಮತ್ತು ತಾನು ತ್ವರಿತ 
ಕ್ರಮವನ್ನು ಕೈಗೊಳ್ಳಲು ಅಗತ್ಯವಾದ ಸನ್ನಿವೇಶವು ಅಸ್ತಿತ್ವದಲ್ಲಿದೆಯೆಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ , 

ಈಗ , ಆದುದರಿಂದ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ಖಂಡ ( 1 ) ರ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುವರು: 

ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧ್ಯಾದೇಶವನ್ನು 2018 ರ ಕೇರಳ 
ಉಚ್ಛ ನ್ಯಾಯಾಲಯ ( ತಿದ್ದುಪಡಿ ) ಅಧ್ಯಾದೇಶವೆಂದು ಕರೆಯಬಹುದು . 

( 2 ) 2017 ಡಿಸೆಂಬರ್‌ 15 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

ತಾತ್ಕಾಲಿಕವಾಗಿ ತಿದ್ದುಪಡಿ ಮಾಡಬೇಕಾದ 1959 ರ 5 ನೇ ಅಧಿನಿಯಮ. ಈ 
ಅಧ್ಯಾದೇಶವು ಜಾರಿಯಲ್ಲಿರುವ ಕಾಲಾವಧಿಯಲ್ಲಿ , 1958 ರ ಕೇರಳ ಉಚ್ಛ ನ್ಯಾಯಾಲಯ 
ಅಧಿನಿಯಮ ( 1959 ರ 5 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು ) ಕ್ಕೆ 3 ನೇ ವಿಭಾಗದಲ್ಲಿ ಮತ್ತು 4 ನೇ ವಿಭಾಗದ ಉಪಬಂಧಗಳಲ್ಲಿ 
ನಿರ್ದಿಷ್ಟಪಡಿಸಿರುವ ತಿದ್ದುಪಡಿಗಳಿಗೆ ವಿಧೇಯವಾಗಿ ಪ್ರಾಬಲ್ಯವಿರುವುದಾಗಿದೆ . 

3 ನೇ ವಿಭಾಗಕ್ಕಿರುವ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 3 ನೇ ವಿಭಾಗದ 
(13) ನೇ ಖಂಡದಲ್ಲಿ , 

( i ) ಉಪಖಂಡ ( ಬಿ ) ಯಲ್ಲಿ, ಒಂದು ಲಕ್ಷ ರೂಪಾಯಿಗಳು ” ಎಂಬ 
ಪದಗಳ ಬದಲು ನಲುವತ್ತು ಲಕ್ಷ ರೂಪಾಯಿಗಳು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು ; 

27 


2 . 


3 . 


4 


( ii ) ಉಪ - ಖಂಡ ( ಜಿ) ಯ ನಂತರ , ಈ ಕೆಳಗಿನ ಉಪ - ಖಂಡವನ್ನು 
ಸೇರಿಸತಕ್ಕದ್ದು , ಅದೇನೆಂದರೆ : 

“ ( ಎಚ್ ) ಮೋಟಾರ್ ಆಕ್ಸಿಡೆಂಟ್ಸ್ ಕ್ರೈಮ್ಸ್ ಟ್ರಿಬ್ಯೂನಲ್ ಹೊರಡಿಸಿದ 
ಒಂದು ತೀರ್ಪಿನಿಂದ.. 


4 . 


ಇತ್ಯರ್ಥವಾಗದ ಮೇಲ್ಮನವಿಗಳು , ವ್ಯಾಜ್ಯಗಳು ಮತ್ತು ಇತರ ವ್ಯವಹರಣೆಗಳಿಗೆ 
ಸಂಬಂಧಿಸಿದ ವಿಶೇಷ ಉಪಬಂಧ - ಪ್ರಧಾನ ಅಧಿನಿಯಮದಲ್ಲಿ ಅಥವಾ ತತ್ಕಾಲ 
ಜಾರಿಯಲ್ಲಿರುವ ಯಾವುದೇ ಇತರ ಕಾನೂನಿನಲ್ಲಿ ಅಥವಾ ಯಾವುದೇ ನ್ಯಾಯಾಲಯದ 
ಯಾವುದೇ ತೀರ್ಪು , ಡಿಕ್ರಿ ಅಥವಾ ಆದೇಶದಲ್ಲಿ ಏನೇ ಒಳಗೊಂಡಿದ್ದರೂ , ಈ 
ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ ಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ 3 ನೇ ವಿಭಾಗದ 
( 13) ನೇ ಖಂಡದ ( ಬಿ ) ಮತ್ತು ( ಎಚ್ ) ಉಪಖಂಡಗಳ ಉಪಬಂಧಗಳು , ಈ 
ಅಧ್ಯಾದೇಶದ ಪ್ರಾರಂಭದ ದಿನಾಂಕಕ್ಕಿಂತ ಮೊದಲು ಹೂಡಿದ ಹಾಗೂ ವಿಲೇವಾರಿ 
ಯಾಗದಂತಹ ಎಲ್ಲಾ ವ್ಯಾಜ್ಯಗಳಿಗೆ , ಮೇಲ್ಮನವಿಗಳಿಗೆ ಮತ್ತು ಇತರ ವ್ಯವಹರಣೆಗಳಿಗೆ ಹಾಗೂ 
1988 ರ ಮೋಟಾರ್ ವೆಹಿಕಲ್ಸ್ ಆಕ್ಟ್ ( 1988 ರ 59 ನೇ ಕೇಂದ್ರ ಅಧಿನಿಯಮ ) ನ 
ಪ್ರಕಾರ , ಆಯಾಯ ವಿಷಯದಂತೆ , ಪರಿಹಾರಕ್ಕಾಗಿ ಸಲ್ಲಿಸಿದ ಅರ್ಜಿಗಳಿಗೆ ಅನ್ವಯಿಸುವುದಾಗಿದೆ 
ಮತ್ತು ಪ್ರಸ್ತುತ ದಿನಾಂಕದಂದು ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠದ ಮುಂದೆ 
ಇತ್ಯರ್ಥವಾಗದೆ ಇರುವಂತಹ ವ್ಯಾಜ್ಯಗಳ ಅಥವಾ ಇತರ ವ್ಯವಹರಣೆಗಳ ವಿಷಯದ 
ಮೊತ್ತವು ಅಥವಾ ಮೌಲ್ಯವು ನಲುವತ್ತು ಲಕ್ಷ ರೂಪಾಯಿಗಿಂತ ಮೀರದ 

ಮೀರದ ಎಲ್ಲಾ 
ಮೇಲ್ಮನವಿಗಳು ಹಾಗೂ ಮೋಟಾರ್ ಆಕ್ಸಿಡೆಂಟ್ಸ್ ಕ್ರೈಮ್ಸ್ ಟ್ರಿಬ್ಯೂನಲ್ ಹೊರಡಿಸಿದ 
ತೀರ್ಪುಗಳ ವಿರುದ್ಧ ಸಲ್ಲಿಸಿದಂತಹ ಎಲ್ಲಾ ಮೇಲ್ಮನವಿಗಳು ಏಕಪೀಠಕ್ಕೆ ಹಸ್ತಾಂತರಿಸತಕ್ಕದ್ದು 
ಮತ್ತು ಏಕಪೀಠವು ಇತ್ಯರ್ಥ ಮಾಡತಕ್ಕದ್ದು: 

ಆದರೆ ಪ್ರಸ್ತುತ ಉಪಬಂಧವು ಪ್ರಧಾನ ಅಧಿನಿಯಮದ 5 ನೇ ವಿಭಾಗದ ಪ್ರಕಾರ 
ವಿಭಾಗೀಯ ಪೀಠದ ಮುಂದೆ ಇತ್ಯರ್ಥವಾಗದೆ ಇರುವಂತಹ ಮೇಲ್ಮನವಿಗಳಿಗೆ 
ಅನ್ವಯಿಸುವುದಿಲ್ಲ . 
5. ರದ್ಧತಿ ಮತ್ತು ರಕ್ಷಣೆ (1 ) 2018 ರ ಕೇರಳ 

ಕೇರಳ ಉಚ್ಚ ನ್ಯಾಯಾಲಯ 
( ತಿದ್ದುಪಡಿ ) ಅಧ್ಯಾದೇಶ ( 2018 ರ 3 ) ವು ಈ ಮೂಲಕ ರದ್ದುಗೊಂಡಿರುವುದು. 


28 


5 


( 2 ) ಅಂತಹ ರದ್ಧತಿಯಲ್ಲಿ ಏನೇ ಒಳಗೊಂಡಿದ್ದರೂ , ಪ್ರಸ್ತುತ ಅಧ್ಯಾದೇಶದ 
ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಅಥವಾ 
ಮಾಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕಾರ್ಯ ಅಥವಾ ಕೈಗೊಂಡ ಅಥವಾ 
ಕೈಗೊಂಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕ್ರಮವು ಈ ಅಧ್ಯಾದೇಶದ ಪ್ರಕಾರ 
ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿ ಅಥವಾ 
ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು . 


ಪಿ . ಸದಾಶಿವ , 


ರಾಜ್ಯಪಾಲರು. 


29 


